ಉದಯಪ್‌ರಥ 


ಸಂಪುಟ : 12 RP ನ ಏಪಿಲ್‌-ಜೂನ್‌ 2018 ಆಂತರಿಕ ಪ್ರಸಾರಕ್ಕೆ ಹುಟ:8 
ಸಂಪಾದಕರು : ್ರ, ಶಾಂತರಾಜು ಆಡಳಿತ ಸಂಪಾದಕರು : ಎಂ. ನರಸಿಂಹ 


FS io Nh 


ಪಾರಂಪರಿಕ ಮತ್ತು ಐತಿಹಾಸಿಕ 
ಗವಿಗಂಗಾಧರೇಶ್ವರ ದೇವಸ್ಥಾನ 


ಉದಯಭಾನು" ಕಲಾಸಂಘದ 
ಸುವಣಿಣ ಮಹೋತವ ಸ್ಮಾರಕ ಭವನ 
ನಿಮಾಇಣ' ಹಂತದಲ್ಲಿರುವ ಚಿತ್ರ 


ಡಾ. ಚಂದ್ರಶೇಖರ ಕಂಬಾರ ಕಥೆಗಾರ, ಕವಿ, ಕಾದಂಬರಿಕಾರ, ನಾಟಕಕಾರ, ಬೆಂಗಳೂರು ವಿಶ್ವವಿದ್ಯಾಲಯದ ಅಧ್ಯಾಪಕರು, 
ಕರ್ನಾಟಕ ಜಾನಪದ ಅಕಾಡೆಮಿಯ ಅಧ್ಯಕ್ಷರು. ನವದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆಯ ನಿರ್ದೇಶಕರು, ಹಂಪ ಕನ್ನಡ ವಿವಿಯ 
ಮೊದಲ ಕುಲಪತಿಯಾಗಿ ಡಾ.ಚಂದ್ರಶೇಖರ ಕಂಬಾರ ಅವರು ಕಾರ್ಯನಿರ್ವಹಿಸಿದ್ದಾರೆ. 1968-69 ಚಿಕಾಗೊ ವಿಶ್ವವಿದ್ಯಾನಿಲಯದಲ್ಲಿ 
ಕನ್ನಡ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಚಿಕಾಗೊ, ನ್ಯೂಯಾರ್ಕ್‌, ಬರ್ಲಿನ್‌, ಮಾಸ್ಕೋ, ಜಪಾನ್‌ ಮುಂತಾದೆಡೆಗಳ ಕೆಲವು 
ವಿಶ್ವವಿದ್ಯಾನಿಲಯಗಳಲ್ಲಿ ಜಾನಪದ ಮತ್ತು ರಂಗಭೂಮಿ ಕುರಿತ ಉಪನ್ಯಾಸಗಳನ್ನು ನೀಡಿರುವ ಹೆಗ್ಗಳಿಕೆ ಇವರದು. ಕಂಬಾರರು 
ಯುವಕರಾಗಿದ್ದಾಗ ಧಾರವಾಡದ ಕವಿ ಸಮ್ಮೇಳನದಲ್ಲಿ ಕವಿತೆಯೊಂದನ್ನು ಓದಿದ್ದರಂತೆ, ಖ್ಯಾತ ಕವಿಗಳೂಬ್ಬರು ಅಧ್ಯಕ್ಷತೆ ವಹಿಸಿದ್ದರು. 
ಕಂಬಾರರ ಕವಿತೆ ಅಲ್ಲಿ ಓದಿದ ಎಲ್ಲ ಕವಿಗಳಿಗಿಂತ ಭಿನ್ನವಾಗಿದ್ದದ್ದು ಎಲ್ಲರ ಗಮನಕ್ಕೆ ಬಂದಿದ್ದರೂ, ಅಧ್ಯಕ್ಷರು ಕಂಬಾರರ ಬಗ್ಗೆ ಕುಹಕದ 
ಮಾತು ಹೇಳಿದ್ದರು. “ಕಬ್ಬೀಂ ಕಾಸುವವರೂ ಈಗ ಕಾವ್ಯ ಬರೆಯುತ್ತಿದ್ದಾರೆ” ಎಂಬ ಅಧ್ಯಕ್ಷರ ಮಾತು ಕಂಬಾರರ ಸ್ಥಾಭಿಮಾನವನ್ನೇ 
ಬಡಿದೆಬ್ಬಿಸಿತು. 

ಅಂದೇ ಕಂಬಾರ ಕಾವ್ಯವನ್ನು ಪಳಗಿಸಿಕೊಳ್ಳಲು ನಿರ್ಧರಿಸಿದರಂತೆ. ಜಾನಪದ ಸೊಗಡನ್ನು ತಮ್ಮ ಬರವಣಿಗೆಯಲ್ಲಿ 
ಮೈದಾಳಿಸಿಕೊಂಡು ಬಂದಿರುವ ಚಂದಶೇಖರ ಕಂಬಾರರು ಹಲವು ಪ್ರತಿಭೆಗಳ ಸಂಗಮ. ಕವಿ, ನಾಟಕಕಾರ, ಸಂಗೀತ ನಿರ್ದೇಶಕ, 
ಚಲನಚಿತ್ರ ನಿರ್ದೇಶಕ, ಅಧ್ಯಾಪಕ, ಜಾನಪದ ತಜ್ಞ 2004-2010ರವರೆಗೆ ಕಾಂಗೆಸ್‌ ಪಕ್ಷದಿಂದ ಕರ್ನಾಟಕ ವಿಧಾನ ಪರಿಷತ್ತಿನ 
ಸದಸ್ಯರಾಗಿದ್ದರು. 


ಅವರ ಸೇವೆಗೆ ಸಂದ ಪ್ರಶಸ್ತಿ ಮತ್ತು ಗೌರವಗಳು 

* “ಜೋ ಕುಮಾರಸ್ಸಾಮಿ” ನಾಟಕಕ್ಕೆ 1975ದ ಭಾರತೀಯ ಭಾಷೆಯ ಅತ್ಯುತ್ತಮ ನಾಟಕ - ಕಮಲಾದೇವಿ ಚಟ್ಟೋಪಾಧ್ಯಾಯ ಪ್ರಶಸ್ತಿ 
* ಕನ್ನಡ ಸಾಹಿತ್ಯ ಪರಿಷತ್‌ ಪ್ರಶಸ್ತಿ 1975 

* ಕುಮಾರ ಆಶನ್‌ ಪ್ರಶಸ್ತಿ 1982 (ಕೇರಳ ಸರಕಾರ) 

* ಸಂಗೀತ ನಾಟಕ ಅಕಾಡೆಮಿ 1983 

* ಕರ್ನಾಟಕ ನಾಟನಂದಿಕರ್‌ ಪ್ರಶಸ್ತಿ 1987 (ಕಲ್ಕತ್ತ) 

* ಕ ಅಕಾಡೆಮಿ ಪ್ರಶಸ್ತಿ 1987 

* ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 1988 

* ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1989 

* ಸಿರಿಸಂಪಿಗೆ ನಾಟಕಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1991 
* ಜಾನಪದ ಮತ್ತು ಯಕ್ಷಗಾನೊ ಅಕಾಡೆಮಿ ಪ್ರಶಸ್ತಿ 1993 

* ಮಾಸ್ತಿ ಪ್ರಶಸ್ತಿ 1997 (ಕರ್ನಾಟಕ ಸರಕಾರ) 

* ಪದ್ಮಶ್ರೀ ಪ್ರಶಸ್ತಿ 2001 

* ಸಂತ ಕಬೀರ್‌ ಪ್ರಶಸ್ತಿ 2002 

* ಪಂಪ ಪ್ರಶಸ್ತಿ 2004 

* ನಾಡೋಜ ಪ್ರಶಸ್ತಿ 2004 (ಹಂಪಿ ಕನ್ನಡ ವಿಶ್ವವಿದ್ಯಾಲಯ) 

* ಜೋಶು ಸಾಹಿತ್ಯ ಪುರಸ್ಕಾರಂ 2005 (ಆಂದ್ರಪ್ರದೇಶ ಸರಕಾರ) 
* 2006ರ ಆಳ್ಟಾಸ್‌ ನುಡಿಸಿರಿ ಸಮ್ಮೇಳನದ ಅಧ್ಯಕ್ಷರು 

* ದೇವರಾಜ ಅರಸ್‌ ಪ್ರಶಸ್ತಿ 2007 

* ಜ್ಞಾನಪೀಠ ಪ್ರಶಸ್ತಿ 2010 

* 2004 ರಿಂದ 2010ರ ವರೆಗೆ ವಿಧಾನ ಪರಿಷತ್‌ ಸದಸ್ಯ 

* ಅಕಾಡೆಮಿ ರತ್ನ ಪ್ರಶಸ್ತಿ 2011 (ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ) 
* ಮಧ್ಯಪ್ರದೇಶ ಸರ್ಕಾರ ಕೊಡುವ ಕಾಳಿದಾಸ ಸಮ್ಮಾನ್‌ ಪ್ರಶಸ್ತಿ 
* ಶಿಖರ ಸೂರ್ಯ ಪುಸ್ತಕಕ್ಕೆ ಟ್ಯಾಗೋರ್‌ ಪ್ರಶಸ್ತಿ 


ಪ್ರಸ್ತುತ ಈೇಂದ್ರ ಸಾಹಿತ್ಯ ಅಠಾದೆಮಿ ಅಧ್ಯಕ್ಷರಾಗಿ ಅಯ್ದೆಯಾಗಿರುವ ಈ ಶುಭ ಸಂದರ್ಭದಲ್ಲ ಎಲ್ಲದರ ಪರವಾಗಿ ಅಭನಂದನೆಗಳು. 


ಪದಾಧಿಕಾರಿಗಳು 


ಸಂಸ್ಥಾಪಕರು 
ಎಲ್‌. ವೆಂಕಟಪ್ಪ 
ಎಂ. ನರಸಿಂಹ 


ಬಿ. ಕೃಷ್ಣ 


ಕಾರ್ಯಾಧ್ಯಕ್ಷರು 
ಡಾ. ಬ.ಎಸ್‌. ಸತ್ಯನಾರಾಯಣ 


ಉಪಾಧ್ಯಕ್ಷರು 
ಟ. ಶ್ರೀನಿವಾಸ್‌ 


ಸಂಸ್ಥಾಪಕ ಗೌರವ ಕಾರ್ಯದರ್ಶಿ 
ಎಂ. ನರಸಿಂಹ 


ಸಹಾಯಕ ಕಾರ್ಯದರ್ಶಿಗಳು 
ಕೆ.ಎನ್‌. ಸೋಮಶೇಖರ್‌ 
ಎಚ್‌.ಎಸ್‌. ಕಪಿನಯ್ಯ 


ಕೋಶಾಧ್ಯಕ್ಷರು 

ಕುಪ್ಪುರಾವ್‌ ಪಂತ್‌ 
ಆಂತರಿಕ ಲೆಕ್ಕಪರಿಶೋಧಕರು 
ಎಂ. ದತ್ತಾತ್ರಿ 


ಪ್ರಕಟಣೆ 

ಉದಯಭಾನು ಕಲಾಸಂಘ (ನೋಂ.) 
ಗವಿಪುರ ಸಾಲು ಛತ್ರಗಳ ಎದುರು 
ರಾಮಕ್ಕಷ್ಣ ಮಠ ಬಡಾವಣಿ 
ಕೆಂಪೇಗೌಡನಗರ 
ಬೆಂಗಳೂರು-56೦ ೦1೨ 
ದೂರವಾಣಿ : ೧80-2660೨343 
ಬಟೆಅಫ್ಯಾಕ್ಸ್‌ : 080-26601831 


ಮಿಂಚಂಚೆ 
udayabhanu_1965@yahoo.co.in 
ಅಂತರ್ಜಾಲ 
www.udayabhanu.org 


ಅಲ್‌ 


ಪಜ ಮಹೋತ್ಸವ-ಮುಯ್ಕೊಂಟ 


1965-s0ದಿನ ಹದಿವಯಸಿನ ಸ್ನೇಹಿತರು ಹಿಂದೂಸ್ಥಾನ್‌ ವಿಮಾನ ಕಾರ್ಸಾನೆ ಉದ್ಯೋಗಿ 
ಶ್ರೀ ಎಲ್‌. ವೆಂಕಟಪ್ಪ ಮತ್ತು ಎಚ್‌.ಎಮ್‌.ಟಿ. ಉದ್ಯೋಗಿ ಶ್ರೀ ಎಂ. ನರಸಿಂಹ ಅವರೊಡಗೂಡಿ 
ಸ್ಥಾಪಿಸಿದ ಸಂಸ್ಥೆ ಉದಯಭಾನು ಕಲಾಸಂಘ. ಅಂದಿನ ಯುವಕವಿ ಶ್ರೀ ಎಚ್‌ ಎಂ. ರಂಗನಾಥ್‌ 
ಅವರ ಮಾರ್ಗದರ್ಶನ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಉದ್ಯೋಗಿ ಶ್ರೀ ಆರ್‌. ವ್ಯಾಸರಾಜು 
ಅವರ ಸಹಕಾರ ಒಂದು ನೆನಪು. ಅಂದಿನ ಹಿರಿಯ ಸಾಹಿತಿ ಶ್ರೀ ನಾಡಿಗೇರ ಕೃಷ್ಣರಾಯರ 
ಅಧ್ಯಕ್ಷತೆಯಲ್ಲಿ ನಾಟಕಕಾರ ಶ್ರೀ ದಾಶರಥಿ ದೀಕ್ಷಿತ್‌ ಅವರು ಸಂಘವನ್ನು ಹರ್ಷಚಿತ್ತರಾಗಿ 
ಉದ್ರಾಟನೆ ಮಾಡಿದರು. ಇಂದಿನ ಹಿರಿಯ ಸಾಹಿತಿಗಳಾದ ಪ್ರೊ. ಅ.ರಾ. ಮಿತ್ರ ಅವರು ಸಂಘದ 
ಮೊದಲ ಸಾಂಸ್ಕೃತಿಕ ಕಾರ್ಯಕ್ರಮ ಶ್ರೀ ವಿದ್ಯಾಗಣಪತಿ ಉತ್ಸವದಲ್ಲಿ ಮುಖ್ಯ ಅತಿಥಿಗಳಾಗಿದ್ದರು. 
ಅಂದಿನ ಆ ಯುವಕರೆಲ್ಲರೂ ಇಂದು ಎರಡನೆ-ಮೂರನೆ ತಲೆಮಾರಿಗೆ ಕಾಲಿರಿಸಿದ್ದಾರೆ. ಅವರ 
ಪೈಕಿ ಹಲವರು ಇಂದಿಗೂ ಸಂಸ್ಥೆಯ ಪ್ರಗತಿಗಾಗಿ ಸಕ್ರಿಯವಾಗಿ ಶ್ರಮಿಸುತ್ತಿದ್ದಾರೆ. ಇದು ನಮ್ಮಲ್ಲಿ 
ಧನ್ಯತಾ ಭಾವನೆ ಮೂಡಿಸಿದೆ. 

ದಶಮಾನೋತ್ಸವ (1975), ರಜತ ಮಹೋತ್ಸವ (1990), ನಲವತ್ತನೆ ಸಾಧನಾ ಉತ್ತವ 
(2005), ಸುವರ್ಣ ಮಹೋತ್ಸವ (2016) ಕಂಡಿರುವ ಸಂಸ್ಥೆ ಇತ್ತೀಚೆಗೆ ತನ್ನ 54ನೆಯ 
ಸಂಸ್ಥಾಪನಾ ದಿನಾಚರಣೆ ಆಚರಿಸಿದೆ. "ಕೆಸರಿನಲ್ಲಿ ಅರಳಿದ ಕಮಲ, 'ವಿಶ್ವ ವಿದ್ಯಾಲಯ, 
'ದೇವಾಲಯ', "ದಕ್ಷಿಣ ಕರ್ನಾಟಕದ ವಿದ್ಯಾವರ್ಧಕ ಸಂಘ”-ಹೀಗೆ ಹಿರಿಯರ ಹತ್ತು ಹಲವು 
ಸಾರ್ವತ್ತಿಕ ಅಭಿಪ್ರಾಯಗಳು ಸಂಘದ ಪಗತಿಪಥ ಶಕ್ತಿಶಾಲಿಯಾಗಲು ನೆರವಾಗಿದೆ. ಸಂಘವು 
ಸಾಹಿತಿಕ, ಸಾಂಸ್ಕೃಶಿಕ, ಸಾಮಾಜಿಕ, ನಗರ ಕಲ್ಯಾಣ, ಶಿಕ್ಷ, ಆರೋಗ್ಯ ಪಾಲನೆ ಮುಂತಾದ 
ಕ್ಷೇತ್ರಗಳಲ್ಲಿ ಗಟ್ಟಿ ಹೆಜ್ಜೆಗಳನ್ನು ಇಟ್ಟು ಮುನ್ನಡೆಯುತ್ತಿದೆ. 

ಇಲ್ಲಿಯವರೆಗೆ 101 ಸಮಾಜಮುಖಿ, ಸುಮಾರು 25.000 ಪುಟಗಳಿಗೂ ಮಿಕ್ಕು ಉಪಯುಕ್ತ 
ಪ್ರಕಟಣೆಗಳನ್ನು ನಾಡಿಗೆ ಸಮರ್ಪಿಸಿದೆ. ಕಲಾವಿಕಾಸ-ವಾರ್ಷಿಕ ಸಂಚಿಕೆಗಳು, ಬೆಂಗಳೂರು 
ದರ್ಶನ-ದಶಕ ಧದ್ಧನಿ (1975), ಕೆಂಪೇಗೌಡನಗರ ದರ್ಶನ (1980), ಆಸ್ಪಾದ 
ಪ್ರೊ. ಎಂ.ವಿ. ಸೀತಾರಾಮಯ್ಯ ಅಭಿನಂದನಾ ಗ್ರಂಥ (1983), ಸ್ವಾತಂತ್ರೋತ್ತರ ಕನ್ನಡ ಸಾಹಿತ್ಯ 
ಮತ್ತು ಸಂಸ್ಕೃತಿ (1993), “ಬೆಂಗಳೂರು ದರ್ಶನ' (2005), “ಬೆಂಗಳೂರು ದರ್ಶನ' (2016), 
ಸುವರ್ಣ ಪುಸ್ತಕ ಮಾಲೆಯಡಿಯಲ್ಲಿ ನಾಡಿನ ಸಾಧಕರನ್ನು ಕುರಿತ 50 ಪುಸ್ತಕಗಳು ದಾಖಲೆಯ 
ಕೃತಿಗಳಾಗಿವೆ. ಉನ್ನತ ಅಧ್ಯಯನ ಪ್ರಕಟಣೆಗಳಲ್ಲಿ ಅಮರ್ತೃಸೆನ್‌, ಡಾ. ಸುಲೋಚನಾ 
ಗುಣಶೀಲ, ವಿಜ್ಞಾನ (ಎರಡು ಸಂಪುಟಗಳು), ಕನ್ನಡದಲ್ಲಿ ವಿಜ್ಞಾನ ಸಂವಹನೆ, ಮಾಧ್ಯಮ 
ಕರ್ನಾಟಕ ಮುಂತಾದವು ವಿಷಯಾಧಾರಿತ ಆಕರ ಗಂಥಗಳು. ಬೆಂಗಳೂರು ದರ್ಶನ (2016) 
“ಜಾಗತಿಕ ದಾಖಲೆ” ಎಂಬ ಖ್ಯಾತಿ ಪಡೆದಿದೆ. 


ಉದಯಭಾನು ಕಲಾಸಂಘ 2024-2025ಕ್ಕೆ ತನ್ನ ವಜ್ರಮಹೋತ್ಸವ ಆಚರಣೆಗೆ ಸಿದ್ದತೆ 
ಮಾಡಿಕೊಳ್ಳಬೇಕಾಗಿದೆ. 2016ರಲ್ಲಿ ಆಚರಿಸಿದ ಸುವರ್ಣ ಮಹೋತ್ಸವ, ಬೆಂಗಳೂರು ದರ್ಶನ- 
ತ್ರಿವಳಿ ಸಂಪುಟಗಳ ಪ್ರಕಟಣೆ ಮುಂತಾದ ದಿನವಿಡಿ ನಡೆದ ಸಮಾರಂಭದ ನೆನಪು ಸದಾ 
ಹಸಿರಾಗಿರುತ್ತದೆ. ಸಂಘದ ಕಾರ್ಯಕಾರಿ ಸಮಿತಿ, ಜನ ಪ್ರಶಿನಿಧಿಗಳು, ಸರ್ಕಾರ, ನಗರ ಪಾಲಿಕೆ 
ಹಾಗೂ ಜನ ಸಮುದಾಯ ಸಕ್ರಿಯವಾಗಿ ತೊಡಗಿಸಿಕೊಂಡು ಉತ್ಸವವನ್ನು ನಾಡಿನ ಸಾಂಸ್ಕೃತಿಕ 
ಕ್ಷೇತ್ರದಲ್ಲಿ ದಾಖಲೆಯಾಗುವಂತೆ ಆಚರಿಸಲು ಸನ್ನದ್ದರಾಗಬೇಕಾಗಿದೆ. 
ಬಿ. ಕೃಷ್ಟ 
ಅಧ್ಯಕ್ಷರು 


ಉದಯಸೌರಭ 


ಉದಯಸೌರಭ 


“ಮನೆರೆದ್ದು ಮಾರುದೆಲ್ಲು” 


Ek 


ಮನಗೆದ್ದು ಮಾರುಗೆಲ್ಲು”- ಇದು ಹಿರಿಯರ ಅನುಭವದ ನಾಣ್ಣುಡಿ. "ಮನೆ' ಎಂದ ಕೂಡಲೆ 
ಬದುಕಿನ-ಸಂಸಾರದ ಮನೆ ಎಂದು ತಿಳಿಯುವುದು ಸಹಜ. ಸ್ವಯಂಪೇರಣೆಯಿಂದ ಸಾರ್ವಜನಿಕ 
ಸೇವೆಯಲ್ಲಿ ತೊಡಗಿಸಿಕೊಳ್ಳುವ ಸಂಸ್ಥೆಯೂ ಒಂದು ಮನೆಯೆ. ಸಾಂಸಾರಿಕ ಮನೆಯ ನಿರ್ವಹಣೆ- 
ಪ್ರಗತಿಗಾಗಿ ಶ್ರಮಿಸುವುದು ಸರಿಯೆ. ಅದರೊಂದಿಗೆ ತಾನೇ ಸ್ವಯಂಪೇರಣೆಯಿಂದ ತೊಡಗಿಸಿಕೊಂಡ 
ಸಂಘಸಂಸ್ಥೆಯ ಉನ್ನತಿಗಾಗಿ ಶ್ರಮದಾನ ಮಾಡುವುದೂ ಅಗತ್ಯ ತನ್ನ ಸಾಂಸಾರಿಕ "ಮನೆ'ಯ 
ಕೆಲಸಗಳಿಗೆ ಆದ್ಯತೆ ಗೊತ್ತುಪಡಿಸಿ ನಿರ್ವಹಿಸುವುದು ಅನಿವಾರ್ಯ. ಅದರಂತೆ ಎರಡನೆಯ ಘಟ್ಟದಲ್ಲಿ ತಾನೆ 
ಹೊತ್ತುಕೊಂಡ ಸ್ವಯಂಸೇವಾ ಸಂಸ್ಥೆಯ ಕಾರ್ಯಗಳಿಗೆ ಆದ್ಯತೆ ಗೊತ್ತುಪಡಿಸುವುದೂ ಮುಖ್ಯವಾಗುವುದು. 


ಮಾನವ ಸಂಕುಲ ಆಸಿತ್ತಕ್ಕೆ ಬಂದ ದಿನದಿಂದಲೂ ಸಮಾಜ ಸೇವಾ ಕ್ಷೇತ್ರ ಪಥ ಕಂಡುಕೊಂಡಿದೆ. 
ಸ್ಥಾತಂತ್ಯ ಪೂರ್ವ ಮತ್ತು ಸ್ಥಾತಂತ್ರೋತ್ತರ ಭಾರತದಲ್ಲಿ ಸ್ವಯಂ ಸೇವಾ ಚಟುವಟಿಕೆಗಳು ಆಧುನಿಕ 
ಭಾರತ ಕಟ್ಟುವಲ್ಲಿ ಪಮುಖ ಹೊಣೆ ಹೊತ್ತಿವೆ. ಆ ಪ್ರಯತ್ನದಲ್ಲಿ ಶೇ 40% ರಷ್ಟು ಯುವಜನಾಂಗ ಇರುವ 


ಭಾರತದಲ್ಲಿ ಅವರ ಪಾತ್ರ ನಿರ್ಣಾಯಕ. 
ಇಲ್ಲಿ ಡಿ.ವಿ.ಜಿ. ಅವರ “ಮಂಕು ತಿಮ್ಮನ ಕಗ್ಗ” ಗಮನಿಸುವುದು ಸ್ವಯಂ ಬೋಧಪುದ 


ಗದನಿಸವ ವವ 


“ಹಳೆಯ ಭಕ್ತಿ ಶ್ರದ್ದೆಯಳಿಸಿಹೋಗಿವೆ ಮಾಸಿ । 
ಸುಳಿದಿಲ್ಲವಾವ ಹೊಸ ದರ್ಶನದ ಹೊಳಪುಂ॥ 
ಪಳಗಿದ್ದ ಮನೆ ಬಿದ್ದ ಕುಂಟ ಕುರುಡನ ತೆರದಿ। 
ತಳಮಳಿಸುತಿದೆ ಲೋಕ-ಮಂಕುತಿಮ್ಮ I 


“ಹೊಸ ಚಿಗುರು, ಹಳೆ ಬೇರು ಕೂಡಿರಲು ಮರಸೊಬಗು | 

ಹೊಸಯುಕ್ತಿ ಹಳೆತತ್ತ್ವದೊಡಗೂಡೆ ಧರ್ಮ ॥ 

ಯಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ | 

ಜಸವು ಜನಜೀವನಕೆ- ಮಂಕುತಿಮ್ಮ l 

ಹೊಸತನದ ತಾಕಲಾಟದಲ್ಲಿ ಯುವಜನ ಮೂಲಭೂತ ಜವಾಬ್ದಾರಿಯುತ ಸಂಸ್ಕೃತಿಯಿಂದ 
ವಿಮುಖರಾಗುತ್ತಿರುವುದು ಶೋಚನೀಯ. ಸ್ವಯಂಸೇವಾ ಆಸಕ್ತಿ ಉಳ್ಳವರು ಮತ್ತೊಬ್ಬರಿಗೆ ಸಾಧ್ಯವಾದಷ್ಟು 
ಸಹಕಾರ ನೀಡುವುದು ಒಳಿತು. ಇಲ್ಲಿ ಸಲ್ಲುವವರು ಎಲ್ಲ ಮಟ್ಟದಲ್ಲೂ ಸಲ್ಲುವರು. ಇಂದು ವಿವಿಧ 
ಕ್ಷೇತ್ರಗಳಲ್ಲಿ ಯಶಸ್ವಿಯಾಗಿರುವವರೆ ಇದಕ್ಕೆ ಸಾಕ್ಷಿ. 


ನಮ್ಮ ನಾಡಿನ ಹಿರಿಯ ಸಾಹಿತಿ ಡಾ.ಶಿವರಾಮ ಕಾರಂತರ ನಲ್ಲುಡಿ ಇಲ್ಲಿ ಪ್ರಸ್ತುತ. 
ನಾಲ್ಕು ಜನರಿಗೆ ಅನ್ಯಾಯವಾಗದಂತೆ ಬದುಕಬೇಕು । 
ಪರರಿಗೆ ಸುಖ ಕೊಡಲು ಆಗದಿದ್ದರೆ ದುಃಖ ಮಾತ್ರ ಕೊಡಬಾರದು ॥ 


ಹೀಗೆ "ಮನೆ'ಗಾಗಿ ಶ್ರಮಿಸಿ ಸಮಾಜದ ಒಳಿತಿಗಾಗಿ ಕಾರ್ಯಪುವೃತ್ತರಾಗುವುದು ಆತ್ಮ ಸಂತೋಷಕ್ಕೆ 
ದಾರಿಯಾಗುವುದು. 


೫ ಎಂ. ನರಸಿಂಹ 
ಸಂಸ್ಥಾ. ಪಕ 
ಗೌ। ಕಾರ್ಯದರ್ಶಿ 


ಹಿ೦ಪಂದಜಿಂಯ 
ಈಆಹೌದು 
ಸೇವೆಯನ್ನು ತಮ್ಮ ಆದ್ಯ ಗುರಿಯಾಗಿಸಿಕೊಂಡು ಲೆಕ್ಕವಿಲ್ಲದಷ್ಟು ಸಂಘ-ಸಂಸ್ಥೆಗಳು 
ಹುಟ್ಟುತ್ತವೆ, ಸಾಯುತ್ತವೆ. ಆದರೆ ಎಷ್ಟೇ ಎಡರು-ತೊಡರುಗಳು ಬಂದರು ಅವುಗಳನ್ನು 
ಮೀರಿ ಮುಂದೆ ಸಾಗುವ ಸಂಸ್ಥೆಗಳು ಅತಿ ವಿರಳ. ಅಂತಹ ವಿರಳವಾದ ಸಂಸ್ಥೆಗಳಲ್ಲಿ 
ಒಂದಾಗಿ ಬೆಂಗಳೂರಿನ ಹೃದಯ ಭಾಗದ ಕೆಂಪೇಗೌಡ ನಗರದಲ್ಲಿ (ಗವಿಪುರ ಗುಟ್ಟಹಳ್ಳಿ) 
ಜನ್ಮ ತಳೆದ ಉದಯಭಾನು ಕಲಾಸಂಘ ತನ್ನ ಜನಪ್ರಿಯ ಕಾರ್ಯಕ್ರಮಗಳ ಮೂಲಕ 


ಬದ್ದತೆಯನ್ನು ಕಾಪಾಡಿಕೊಂಡು ವಿವಿಧ, ವಿನೂತನ ಧ್ವೇಯೊದ್ದೇಶಗಳೊಡನೆ 
ವಜಮಹೋತ್ಸವದತ್ತ ಮುಂದಡಿ ಇಡುತ್ತಿದೆ. 


ಈ ತ್ರೈಮಾಸಿಕ 'ಉದಯಸೌರಭ' ಗೌರವ ಕಾರ್ಯದರ್ಶಿಗಳ ಕಾಲಂ, ಅವಲೋಕನ, 
ಚಿಂತನ-ಮಂಥನ, ವಿಶೇಷ, ಕಾಲೇಜಿನೆಡೆಗೆ ಕನ್ನಡ ನಡಿಗೆ, ಆದರ್ಶ, ಆರೋಗ್ಯ ಭಾಗ್ಯ 
ಮತ್ತು ಸ್ಥಳೀಯತೆ ಎಂಬ ವಿಶೇಷ ಶೀರ್ಷಿಕೆಗಳನ್ನೊಳಗೊಂಡ ಸಂಚಿಕೆಯನ್ನು ತಮ್ಮ 
ಮುಂದಿಡುತ್ತ ಸಂಘ ಏಪ್ರಿಲ್‌ 2018ರಿಂದ ಜೂನ್‌ 2018ರ ವರೆಗೆ ನಡೆಸಿಕೊಂಡು ಬಂದ 
ಆರೋಗ್ಯ ಶಿಬಿರಗಳು, ಶೈಕ್ಷಣಿಕ ಕಾರ್ಯಕ್ರಮಗಳು, ವಿಚಾರ ಸಂಕಿರಣಗಳು, ಬೇಸಿಗೆ ಶಿಬಿರ 
ಮತ್ತು ವಿಶೇಷ ಉಪನ್ಯಾಸ ಕಾರ್ಯಕ್ರಮಗಳನ್ನು ಸಹೃದಯರ ಮನದಾಲಯಕ್ಕೆ ತರುವ 
ಉದ್ದೇಶ ನಮ್ಮದು. ಉದಯಭಾನು ಕಲಾಸಂಘವು ಈ ಮೂರು ತಿಂಗಳಿನಲ್ಲಿ ವಿಶಿಷ್ಠವಾದ 
ಕಾರ್ಯ ಚಟುವಟಿಕೆಗಳನ್ನು ಹಮ್ಮಿಕೊಂಡು ತನ್ನ ಜನಪ್ರಿಯತೆಯನ್ನು ಇನ್ನು 
ಹೆಚ್ಚಿಸಿಕೊಂಡಿದೆ ಎಂದರೆ ತಪ್ಪಾಗಲಾರದು. ಅವುಗಳ ವಿಹಂಗಮ ನೋಟವೇ ಈ 
ಉದಯಸೌರಭ, ದಯಮಾಡಿ ಪರಾಮರ್ಶಿಸಿ. 


"'ಉದಯಸೌರಭ” ಅನೇಕ ವರ್ಷಗಳಿಂದ ಪ್ರಕಟವಾಗುತ್ತಿದ್ದು ಸಂಘ ಮತ್ತು ಸದಸ್ಯರು 
ಹಾಗೂ ಜನಸಾಮಾನ್ಯರ ನಡುವೆ ಸಂಪರ್ಕ ಸೇತುವೆಯಾಗಿ ಮಾಹಿತಿಗಳನ್ನು 
ಕಾಲ-ಕಾಲಕ್ಕೆ ತಲುಪಿಸುವುದನ್ನು ಗುರಿಯಾಗಿಸಿಕೊಂಡಿದೆ. ಪ್ರಸ್ತುತ. ಈ ಸಂಚಿಕೆ ಅನೇಕ 
ಉಪಯುಕ್ತ ಮಾಹಿತಿಗಳೊಂದಿಗೆ ತಮ್ಮ ಮುಂದಿದೆ. ಪರಾಂಬರಿಸಿ ಪ್ರೋತ್ಲಾಹಿಸಿ ಎಂದು 
ಕೋರಿಕೊಳ್ಳುತ್ತೇನೆ. ನಮ್ಮೊಡನೆ ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ 
ವಂದನೆಗಳು. 


ಹ ಪ್ರೊ ಶಾಂತರಾಜು 
ಸಂಪಾದಕರು 


ಉದಯಸೌರಭ 


ನ ನಾವಾ ನವ ಮ ಲಾಂಹಕದ  ಆ. 


ಉದಯಸೌರಭ 


ಆರಾ ಕತಗಟಂಗನ. ರಗಳ 160 00 


+ F ' 
ferme amc meas vars 
i 

+ 


ದಿನಾಂಕ: 14-04-2018ರಂದು “ಚೈತ್ರದ ಚಿಗುರು” ಮಕ್ಕಳ ಬೇಸಿಗೆ 
ಸಾಂಸ್ಕ ಫಿಕ ಶಿಬಿರದ ಉದ್ರಾಟನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. 
ಶಿಬಿರವನ್ನು ಉದ್ರಾಟಿಸಲು ಆಗಮಿಸಿದ್ದ ಮುಖ್ಯ ಅತಿಥಿಗಳಾದ 
ಡಾ. ಉಷಾ ವಸ್ತಾರೆ, ಖ್ಯಾತ ವಿಜ್ಞಾನಿಗಳು, ಶಿಬಿರದ ಮಹತ್ತವನ್ನು ಕುರಿತು 
ಮಾತನಾಡಿ Me ಕಲಾಸಂಘದ ಕಾರ್ಯಚಟುವಟಕೆಗಳನ್ನು 
ಮನಸಾರೆ ಶ್ಲಾಘಿಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ 
ಸಂಘದ ಅಧ್ಯಕ್ಷರಾದ ಶ್ರೀ ಬಿ. ಕೃಷ್ಣ ಅವರು ವಹಿಸಿಕೊಂಡಿದ್ದರು. 
ಬೇಸಿಗೆ ಶಿಬಿರವು 15.04.2018ರಂದು ಆರಂಭಗೊಂಡು 30.04.2018ರ 
ವರೆಗೆ ಒಟ್ಟು ಹದಿನೈದು ದಿನಗಳು ನಡೆದು ಅನೇಕ ಸಾಂಸ್ಕೃತಿಕ 
ಪ್ರತಿಭೆಗಳನ್ನು ಅನಾವರಣ ಮಾಡಿತು. 


ದಿನಾಂಕ 30-04-18ರಂದು ಶಿಬಿರದ ಸಮಾರೋಪ 
ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಆ ಕಾರ್ಯಕ್ರಮಕ್ಕೆ ಮುಖ್ಯ 
ಅತಿಥಿಗಳಾಗಿ ಶ್ರೀಮತಿ ಶ್ರೀಲತ ಅಯ್ಯರ್‌ರವರು ಆಗಮಿಸಿದ್ದರು. ಅಧ್ಯಕ್ಷತೆ 
ಯನ್ನು ಸಂಘದ ಅಧ್ಯಕ್ಷರಾದ ಶೀ ಬಿ. ಕೃಷ್ಣರವರು ವಹಿಸಿಕೊಂಡಿದ್ದರು. 
ನಟನ ರಾಷ್ಟಪತಿ ಡಾ. ಸರ್ವಪಲ್ಲಿ ರಾಧಾಕೃಷ್ಣನ್‌ ಅವರು ಮೊಮ್ಮಗಳು 
ಶ್ರೀಮತಿ ಶ್ರೀಲತಾ ಅಯ್ಯರ್‌ರವರ ಮನದಾಳದ ಮಾತುಗಳು ಮಕ್ಕಳಲ್ಲಿ 
ಚೈತನ್ಯವನ್ನು , ಇಮ್ಮಡಿಗೊಳಿಸಿತು. 


ಏರೇಷ 


ದಿನಾಂಕ 23-06-2018ರಂದು ಉದಯಭಾನು ಕಲಾಸಂಘದ ಸಂಸ್ಥಾಪನಾ 
ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರಂಗವಾಗಿ ಉದಯಭಾನು ಕಲಾ 
| ಸಂಘ ಹೊರತರುವ ತ್ರೈಮಾಸಿಕ ವಾರ್ತಾಪತ್ರ "ಉದಯಸೌರಭ' ಹಾಗೂ ಷಾಣ್ಗಾಸಿಕ 
( “ಉದಯವಿಕಾಸ'ವೆಂಬ ಸಂಶೋಧನಾ ಕೃತಿಯನ್ನು ಬಿಡುಗಡೆಗೊಳಿಸಲಾಯಿತು. 
M4 ಇದೇ ಸಂದರ್ಭದಲ್ಲಿ ಸಂಪಾದಕರುಗಳಾದ ಡಾ. ನಾ. ಗೀತಾಚಾರ್ಯ 
್‌ ("ಉದಯವಿಕಾಸ') ಪ್ರೊ. ಶಾಂತರಾಜು ("ಉದಯ ಸೌರಭ್‌) ಮಾತನಾಡಿ 
ನ ಕೃತಿಗಳ ಆಂತರ್ಯವನ್ನು ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಕೊಟ್ಟರು. ಈ 
ಕ್‌ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸ್ಥಳೀಯ ಶಾಸಕರಾದ ಡಾ. 
ಉದಯ್‌ ಬಿ. ಗರುಡಾಚಾರ್‌ ಅವರು ಮಾತನಾಡಿ ಸೇವಾ ಸಂಸ್ಥೆಯ ಹಿರಿಮೆಯನ್ನು ಕೊಂಡಾಡಿ ತಾವು ಬೆಂಬಲವಾಗಿ ನಿಲ್ಲುವುದಾಗಿ ಹೇಳಿ 
ಕೊಂಡರು. ಇದೇ ಸಂದರ್ಭದಲ್ಲಿ 54 ವಸಂತಗಳನ್ನು ಪೂರೈಸಿರುವ ಉದಯಭಾನು ಕಲಾಸಂಘದ ಮೈಲುಗಲ್ಲುಗಳ ಪುನರವಲೋಕನ 
ವೆಂಬಂತೆ ಡಾ. ಕೃಷ್ಣಪ್ಪ, ಡಾ.ಟಿ.ವಿ. ರಾಜು, ಡಾ. ಚಂದ್ರಕಲಾ ಹೆಚ್‌.ಎಸ್‌. ರಾಜಣ್ಣ, ಶ್ರೀ ಶ್ರೀರಾಮೇಗೌಡ ಇವರುಗಳು ಸಂಘದ ಸಾಧನೆಯ 
ಪಥವನ್ನು ಕುರಿತು ಕ್ರಮವಾಗಿ ಸಾಹಿತ್ಯ, ಸಂಸ್ಕೃತಿ, ಶಿಕ್ಷಣ ಉನ್ನತ ಅಧ್ಯಯನ, 
ಸಾರ್ವಜನಿಕ ಆರೋಗ್ಯ, ನಗರ ಕಲ್ಯಾಣ, ಸಾಮಾಜಿಕ ಸೇವೆ ಎಂಬೆಲ್ಲ 
ವಿಷಯಗಳನ್ನಾಧರಿಸಿ ತಮ್ಮ ವಿದ್ದತ್ಪೂರ್ಣ ವಿಷಯ ಮಂಡನೆಯ ಮೂಲಕ 
ಸಂಘದ ಹಿರಿಮೆ-ಗರಿಮೆಯನ್ನು ಸಾರ್ವಜನಿಕರ ಮನದುಂಬುವಂತೆ 
ಮಾತನಾಡಿದರು. ಈ ಕಾರ್ಯಕ್ರಮವನ್ನು ಉದ್ರಾಟಿಸಿದ ನ್ಯಾಯಮೂರ್ತಿ 
ಶೀ ಎ.ಜೆ. ಸದಾಶಿವ, ಮಾನ್ಯ ನಿವೃತ್ತ ನ್ಯಾಯಮೂರ್ತಿಗಳು, ಕರ್ನಾಟಕ ೫ 
ಉಚ್ಚನ್ಯಾಯಾಲಯ ಇವರು ಉದ್ರಾಟನಾ ಮಾತುಗಳನ್ನಾಡುತ್ತ ಇದೊಂದೇ ಸಂಸ್ಥೆ i 
54 ವರ್ಷಗಳನ್ನು ಕಂಡರು ತನ್ನ ಧ್ಯೇಯೋದ್ದೇಶವನ್ನು ಚಾಚು ತಪ್ಪದೆ ಪಾಲಿಸುತ್ತ 
ಬಂದಿದೆ. ಯಾವುದೇ ಸಂದರ್ಭದಲ್ಲೂ ನಾನು ನಿಮ್ಮೊಡನೆ ಇರುತ್ತೇನೆಂದು kia 
ಹರ್ಷವನ್ನ ವ್ಯಕ್ತಪಡಿಸಿದರು. ಶ್ರೀ ಎಲ್‌.ಎ. ರವಿಸುಬ್ರಮಣ್ಯ, ಶಾಸಕರು, ಬಸವನಗುಡಿ ವಿಧಾನಸಭಾ ಕ್ಷೇತ್ರ ಡಾ. ಡಿ.ಎನ್‌. ರಮೇಶ್‌, 
ನಗರಪಾಲಿಕೆ ಸದಸ್ಯರನ್ನು ಆಹ್ನಾನಿಸಲಾಗಿತ್ತು. ಸಂಘದ ಪದಾಧಿಕಾರಿಗಳು ಹಾಗೂ ಶ್ರೀಮತಿ ಉದಯ್‌ ಬಿ. ಗರುಡಾಚಾರ್‌ ಅವರು 
ಉಪಸ್ಥಿತರಿದ್ದು, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷರಾದ ಶ್ರೀ ಬಿ. ಕೃಷ್ಣ ಅವರು ವಹಿಸಿಕೊಂಡಿದ್ದರು. ಸಂಜೆ ಸಾಂಸ್ಕೃತಿಕ 
ಕಾರ್ಯಕ್ರಮಗಳನ್ನು ಸ್ಪರಸಂಗಮ ತಂಡ, ಕು॥ ಸಿರಿ ಆರ್‌. ಮತ್ತು ಶಿಬಿರದ ಮಕ್ಕಳಿಂದ ಜಾನಪದ ಕಲಾಪ್ರದರ್ಶನ ಅಚ್ಚುಕಟ್ಟಾಗಿ 
ನಡೆಸಿಕೊಡುವುದರ ಮೂಲಕ ಸಮಾರಂಭವು ವಿಶಿಷ್ಠವಾಗಿ ಮೂಡಿ ಬಂದು ಯಶಸ್ವಿಯಾಯಿತು. 


0 


(& 


ಫಲಿ ದಿನಾಂಕ 22-04-2018 ಶಾಸ್ತ್ರೀಯ ಕನ್ನಡ ವೇದಿಕೆ ನಾರಾಯಣ 


೪ 
ಮ್‌ | ಶರ್ಮ ಸಂಸ್ಕೃತಿ ಕೇಂದ್ರ. ಬೆಂಗಳೂರು ಹಾಗೂ ಉದಯ 
ವ ಭಾನು ಉನ್ನತ ಅಧ್ಯಯನ ಕೇಂದ್ರ (ಭಾಷೆ, ಸಾಹಿತ್ಯ, ಸಂಸ್ಕೃತ 


ಅಧ್ಯಯನಾಂಗ) ಈ ಮೂರು ಸಂಸ್ಥೆಗಳ ಸಹಯೋಗ 
ದೊಂದಿಗೆ "ಕರ್ನಾಟಕದಲ್ಲಿ ಸಮಾಜ ಸುಧಾರಕರಾಗಿ 
| ರಾಮಾನುಜರು” ಎಂಬ ವಿಷಯವನ್ನು ಆಧರಿಸಿ 
ನ ಸಮಾವೇಶ ಏರ್ಪಡಿಸಲಾಗಿತ್ತು ಡಾ. ದೇವರ ಕೊಂಡಾರೆಡ್ಡಿ 
೫) ಯವರು ಸಮಾವೇಶವನ್ನು. ಉದ್ರಾಟಿಸಿದರೆ, ಮುಖ್ಯ 
[BB ಃಿಧಿಗಳಾಗಿ ಶ್ರೀ ಗೋಪಾಲಕೃಷ್ಣ ಅವರು ನಾ 
ಸಂಸ್ಕೃತಿ ಕೇಂದದ ರಜತೋತ್ಸವವನ್ನು ಉದ್ರಾಟನೆ 
ಮಾಡಿದರು. ಪ್ರೊ. ಅಶ್ವತ್ನನಾರಾಯಣ ಜಿ. ಅವರ ಅಧ್ಯಕ್ಷತೆಯ 
ಕಾರ್ಯಕ್ರಮದಲ್ಲಿ ಶೀ ಎಂ. ನರಸಿಂಹ, ಸಂಸ್ಥಾಪಕ ಕಾರ್ಯದರ್ಶಿ, 
ಉದಯಭಾನು ಕಲಾಸಂಘ ಇವರು ಉಪಸ್ಥಿತರಿದ್ದು, 
ಕಾರ್ಯಕ್ರಮದ ಆಶಯ ಮಾತುಗಳನ್ನು ಡಾ. ನಾ. ಗೀತಾಚಾರ್ಯ 
ಅವರು ಆಡಿದರು. 


ಇಡೀ ದಿನ ನಡೆದ ಈ ಸಮಾವೇಶದಲ್ಲಿ 20ಕ್ಕೂ ಹೆಚ್ಚು 
ಪ್ರಬಂಧಗಳು ಮಂಡನೆಯಾದವು. ಮೈಸೂರಿನ ಇತಿಹಾಸ 
ವಿದ್ವಾಂಸರಾದ ಡಾ. ಎಸ್‌.ಎಲ್‌. ಎನ್‌. ಸ್ಥಾಮಿ ಅವರು 
ವಿಚಾರಗೋಷ್ಟಿಯ ಅಧ್ಯಕ್ಷತೆ ವಹಿಸಿದ್ದರು. ಶ್ರೀ ಶ್ರೀ ಯತಿರಾಜ 
ರಾಮಾನುಜ ಜೀಯರ್‌ ಅವರ ದಿವ್ಯ ಸಾನಿಧ್ಯದಲ್ಲಿ ಸಮಾರೋಪ 
ಸಮಾರಂಭ ಜರುಗಿತು. ಡಾ. ಶೆಲ್ಪಪಿಳೃ ಅಯ್ಯಂಗಾರ್‌ 
ಅವರು ಸಮಾರೋಪ ಭಾಷಣ ಮಾಡಿದರು. 
ಡಾ. ಬಿ.ಎಸ್‌. ಸತ್ಯನಾರಾಯಣ ಅವರು ಉಪಸ್ಥಿತರಿದ್ದರು. 
ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿ ಬಂದಿತು. 


0 


ಸ್ಥಳೀಯತೆ 


ಬೆಂಗಳೂರಿನ ಕೆಂಪೇಗೌಡನಗರ(ಗವಿಪುರ ಗುಟ್ಟಹಳ್ಳಿದಲ್ಲಿರುವ [ey 5; ದೇವಾಲಯ, ಬೆಂಗಳೂರಿನ 
ಬಸವನಗುಡಿ ವಲಯದಲ್ಲಿದೆ. ಶ್ರೀ ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಾಲಯ, ಭಾರತದಲ್ಲಿರುವ 
ಕೆಲವೇ ಕೆಲವು ಪ್ರಾಚೀನ ಗುಹಾಂತರ ದೇವಾಲಯಗಳಲ್ಲೊಂದು. ಹಲವು ವೈಶಿಷ್ಟ್ಯಗಳಿಂದ ಕೂಡಿದ, 
ಈ ಪ್ರಾಚೀನ ದೇವಾಲಯದ ವಾಸ್ತು ವಿನ್ಯಾಸ ಅತ್ಯಂತ ಮನಮೋಹಕವಾಗಿದೆ, | 
ಶ್ರೀ ಗವಿ ಗಂಗಾಧರೇಶ್ವರ ದೇವಾಲಯದಲ್ಲಿ ಪ್ರತಿವರ್ಷ "ಮಕರ ಸಂಕ್ರಾತಿಯ ದಿನ' ಸಂಜೆ 
ಸೂರ್ಯನ ಕಿರಣಗಳು ಲಿಂಗದ ಮುಂದಿರುವ ನಂದಿಯ ಕೊಂಬಿನಿಂದ ಹಾದು, ಶಿವಲಿಂಗವನ್ನು [ 
ಸ್ಪರ್ಶಿಸುತ್ತದೆ. ಈ ದೃಶ್ಯವನ್ನು ವೀಕ್ಷಿಸಲು ಸಾವಿರಾರು ಶ್ರದ್ಧಾಳುಗಳು ಬಹಳ ದೂರದ ಪ್ರದೇಶಗಳಿಂದ 
ಬರುತ್ತಾರೆ. "ಸ್ವಯಂಭು”ವೆಂದು ಪಸಿದ್ದಿ ಪಡೆದ ಈಕ್ಷೇತ್ರದಲ್ಲಿ "ಗೌತಮ ಮಹರ್ಷಿ'ಗಳು ಗುಹಾಂತರ 
ದೇವಾಲಯದಲ್ಲಿ ತಪಸ್ಸನ್ನು ಆಚರಿಸಿದರೆಂದು ಇತಿಹಾಸವಿದೆ. ಇಲ್ಲಿನ ಶಿವಲಿಂಗಕ್ಕೆ ತಿಕಾಲ ಪೂಜೆ ಸಲ್ಲಿಸುತ್ತಿದ್ದರೆಂದು ಸ್ಥಳ ಪುರಾಣ ಸಾರುತ್ತದೆ. 
ಹೀಗಾಗಿ ಇದಕ್ಕೆ ಗೌತಮ ಕ್ಷೇತ್ರ ಎಂದೂ ಹೆಸರು ಬಂದಿದೆ. ಈ ದೇವಾಲಯದ ಗರ್ಭಗುಡಿಯ ಸುತ್ತ ಇರುವ ಸಾ ಮಾರ್ಗದಲ್ಲಿ ಗೌತಮ 
ಮಹರ್ಷಿಗಳ ಹಾಗೂ ಭಾರದ್ವಾಜರ ಶಿಲಾಮೂರ್ತಿಗಳನ್ನೂ ಪ್ರಶಿಷ್ಠಾಖಿಸಲಾಗಿದೆ. ಮಾರ್ಗದಲ್ಲಿ ಸಪ್ತ ಮಾತೃಕೆಯರಾದ '"ಬ್ರಾಹ್ಮೀ', "ಮಾಹೇಶ್ವರಿ', 
"ವಾರಾಹಿ, "ಚಾಮುಂಡಿ', "ವೈಷ್ಟವಿ' ಹಾಗೂ ಶ್ರೀದೇವಿ”, "ಭೂದೇವಿ'ಯ ವಿಗ್ರಹಗಳೂ ಇವೆ. ಸುಮಾರು 20 ಸಾವಿರವರ್ಷಗಳ ಇತಿಹ್ಯವಿರುವ 
ಈದೇವಾಲಯದ ಶಿವಲಿಂಗ ದಕ್ಷಿಣಾಭಿಮುಖವಾಗಿರುವುದೇ ಇಲ್ಲಿಯ ವಿಶೇಷತೆಗಳಲ್ಲೊಂದು. ಸಂಘವು ಪ್ರಕಟಿಸಿರುವ "ಬೆಂಗಳೂರು ದರ್ಶನ” 
ಸಂಪುಟದಲ್ಲಿ ವಿವರಗಳನ್ನು ಗಮನಿಸಬಹುದು. 


ಉದಯಸೌರಭ 


poe 


ಆಉದಮುಧಾನ: ಕಲ್ಲಾಸಿಲಫ 


Eu 
” ~wNM 


ದಿನಾಂಕ 06-04-18 ಶುಕ್ರವಾರ ಬೆಳಗ್ಗೆ 1 ಗಂಟೆಗೆ ವಿಜಯ 
ಕಾಲೇಜು ಜಯನಗರ ಇಲ್ಲಿ "ರನ್ನನ ದುರ್ಯೋಧನ” ಎಂಬ 
ವಿಷಯವನ್ನು ಕುರಿತು ಡಾ. ಎಚ್‌.ಎಸ್‌. ಸತ್ಯನಾರಾಯಣರವರು 
ವಿಶೇಷ ಉಪನ್ಯಾಸವನ್ನು ನೀಡಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆ 
ಯನ್ನು ಪ್ರೊ ಡಿ.ಆರ್‌. ಸುಧಾ ಪ್ರಾಂಶುಪಾಲರು ವಹಿಸಿಕೊಂಡಿದ್ದರು. 
ಡಾ. ನಾ. ಗೀತಾಚಾರ್ಯರ ಆಶಯದ ಮಾತುಗಳೊಡನೆ ಆರಂಭವಾದ 
ಉಪನ್ಯಾಸ ಮಾಲೆಯಲ್ಲಿ ಪ್ರೊ. ಆರ್‌.ವಿ. ಪ್ರಭಾಕರ, ಜಂಟಿ 
ಕಾರ್ಯದರ್ಶಿಗಳು ಬಿಎಚ್‌ಎಸ್‌ ಎಚ್‌ಇಎಸ್‌, ಪ್ರೊ. ಶಾಂತರಾಜು, 
ಸಂಚಾಲಕರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳಿಗೆ ಬಹು 
ಉಪಯುಕ್ತವಾದ ಈ ಉಪನ್ಯಾಸ ಪರೀಕ್ಷಾ ದೃಷ್ಟಿಯಿಂದಲೂ ಹೆಚ್ಚು 
ಅನುಕೂಲವಾಯಿತು. 


ದಿನಾಂಕ 20-04-2018 ಶುಕವಾರ 130 ಗಂಟೆಗೆ 
ಕೆ.ಆರ್‌.ಪುರದ ಈಸ್ಟ್‌ ಪಾಯಿಂಟ್‌ ಪದವಿ ಕಾಲೇಜಿನಲ್ಲಿ ಉಪನ್ಯಾಸ 
ಮಾಲೆಯ 15ನೇ ಉಪನ್ಯಾಸವನ್ನು ಏರ್ಪಡಿಸಲಾಗಿತ್ತು. 'ಶಾಸ್ತೀಯ 
ಕನ್ನಡದ ಮಹತ್ತ' ಎಂಬ ವಿಷಯದ ಮೇಲೆ 
ಡಾ. ನಾ. ಗೀತಾಚಾರ್ಯ ಅವರು ವಿಶೇಷ ಉಪನ್ಯಾಸ ನೀಡಿದರು. 
ವಿಭಿನ್ನವೂ. ವಿಶಿಷ್ಠ್ಟವೂ ಆದ ಈ ಕಾರ್ಯಕ್ರಮದ ಉದ್ರಾಟನೆಯನ್ನು 
ಶ್ರೀ ಎಂ.ನರಸಿಂಹರವರು ನಡೆಸಿಕೊಟ್ಬರೆ, ಈ ಕಾರ್ಯಕ್ರಮದಲ್ಲಿ 
ಡಾ. ರೂಪ, ಟಿ.ಎನ್‌. ಉಪಸ್ಥಿತರಿದ್ದರು. ಉಪನ್ಯಾಸ ವಿಶೇಷವಾದ 
ಮನ್ನಣೆಗೆ ಪಾತ್ರವಾಯ್ದು. 


ದಿನಾಂಕ 27-04-2018 ಶುಕವಾರ ಸಂಜೆ 6.30 ಗಂಟೆಗೆ 
ವಿಜಯ ಸಂಜೆ ಕಾಲೇಜು, ಆರ್‌.ವಿ. ರಸ್ತೆ ಬಸವನಗುಡಿ ಇಲ್ಲಿ 
ಉದಯಭಾನು ಕಲಾಸಂಘದ ವಾಣಿಜ್ಯ ನಿರ್ವಹಣಾ ಅಧ್ಯಯನ 
ಅಂಗದ ವತಿಯಿಂದ "ಸಾಮಾನ್ಯನಿಗೆ ಕಾನೂನಿನ ಅರಿವು' ಎಂಬ 
ವಿಷಯವನ್ನಾಧರಿಸಿ ವಿಶೇಷ ಉಪನ್ಯಾಸವನ್ನ ಏರ್ಪಡಿಸಲಾಗಿತ್ತು. 
ಪ್ರೊ. ಲಕ್ಷ್ಮಣ ಪ್ರಸಾದ್‌ರವರು ಉಪನ್ಯಾಸ ನೀಡಿದ ಈ ಕಾರ್ಯ 
ಕ್ರಮದ ಅಧ್ಯಕ್ಷತೆಯನ್ನು ಅಧ್ಯಯನಾಂಗದ ಗೌರವ ಡೀನ್‌ 
ಡಾ. ಟಿ.ವಿ. ರಾಜುರವರು ವಹಿಸಿಕೊಂಡಿದ್ದರು. ಶ್ರೀ ಎಂ. ನರಸಿಂಹ, 
ಡಾ. ಎಸ್‌. ಹರೀಶ್‌, ಪ್ರೊ. ಶಾಂತರಾಜು ಇತರ ಪದಾಧಿಕಾರಿಗಳು 
ಉಪಸ್ಥಿತರಿದ್ದ ಈ ಕಾರ್ಯಕ್ರಮ ಕೇವಲ ವಿದ್ಭಾರ್ಥಿಗಳಿಗಷ್ಟೇ ಅಲ್ಲದೆ 
ಸಾಮಾನ್ಯ ಜನರೂ  ಕೇಳಿಸಿಕೊಳ್ಳಬೇಕಾದ ಕಾರ್ಯಕ್ರಮ 


$ 
ಎನ್ನುವಷ್ಟರ ಮಟ್ಟಿಗೆ ಉಪಯುಕವಾಗಿತ್ತು. 


ಈಠಾಲೇಜನೆಡೆಗ 
ಈನ್ನಡ ಜಾಗೃತ 


ದಿನಾಂಕ 30-06-2018 ಶನಿವಾರ ಸಂಜೆ 6.00 ಗಂಟೆಗೆ 
ವಿಜಯ ಸಂಜೆ ಪದವಿ ಪೂರ್ವ ಕಾಲೇಜು, ಜಯನಗರದಲ್ಲಿ 
ಕೆ.ಪಿ. ಪೂರ್ಣಚಂದ್ರ ತೇಜಸ್ಥಿಯವರ "ಕೃಷ್ಣೇಗೌಡನ ಆನೆ 
ಕಥೆಯನ್ನ ಕುರಿತು ವಿಶೇಷ ಉಪನ್ಯಾಸವನ್ನು ಏರ್ಪಡಿಸಲಾಗಿತ್ತು. 
ಡಾ. ಹೆಚ್‌.ಎನ್‌. ಸತ್ಯನಾರಾಯಣ ಅವರು ಕೆ.ಪಿ. ಪೂರ್ಣಚಂದ್ರ 
ತೇಜಸ್ನಿರವರ ವ್ಯಕ್ತಿತ್ವ ಮತ್ತು ಕೃಷ್ಣೇಗೌಡನ ಆನೆ ಕಥೆಯನ್ನು 
ಸಮೀಕರಣಗೊಳಿಸುತ್ತ ಅತ್ಯದ್ಭುತವಾಗಿ ಉಪನ್ಯಾಸ ನೀಡಿದರು. 
ಆಶಯದ ಮಾತುಗಳನ್ನ ಡಾ. ನಾ. ಗೀತಾಚಾರ್ಯರವರು 
ಆಡಿದರೆ, ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಚಾರ್ಯರಾದ 
ಪ್ರೊ. ಚಂದಶೇಖರ ವಹಿಸಿಕೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ 
ಪ್ರೊ. ಶಾಂತರಾಜು ಮತ್ತು ಸಂಘದ ಪದಾಧಿಕಾರಿಗಳನೇಕರು 
ಉಪಸ್ಥಿತರಿದ್ದು ಉಪನ್ಯಾಸ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮತ್ತು 
ಉಪನ್ಯಾಸಕರುಗಳಿಗೆ ಉಪಯುಕ್ತವಾಯಿತು. 


ಅವಕಾಶ ವಂಚಿತರು ಮತ್ತು ಅಶಕ್ಷರಿಗಾಗಿ ಉಚಿತ ಆರೋಗ್ಯಪಾಲನೆ 
ದಿನನಿತ್ಯ ನಿಗಧಿತ ಸಮಯದಲ್ಲಿ ಹಿರಿಯ ವೈದ್ಯರಿಂದ ಉಚಿತ ಸಲಹೆ ಮತ್ತು ಸಾಮಾನ್ಯ 
ಔಷಧೋಪಚಾರ ಒದಗಿಸಲಾಗುತ್ತಿದೆ. 


ಪೊರೆ ಶಸ್ತಚಿಕಿತೆಗಾಗಿ ಉಚಿತ ನೇತ್ರ ತಪಾಸಣೆ ಶಿಬಿರಗಳು 

ರಾಜಾಜಿನಗರ ನಾರಾಯಣ ನೇತ್ರಾಲಯದ ಸಹಕಾರದಿಂದ ದಿನಾಂಕ: 08.04.2018 (ಶಿಬಿರ 190). 
22.04.2018 (191), 20.04.2018 ಮಕ್ಕಳಿಗಾಗಿ ವಿಶೇಷ ಶಿಬಿರ (192), 13.05.2018 (193), 
27.05.2018 (194), 10.06.2018 (195), 24.06.2018 ರಂದು (196) ಶಿಬಿರಗಳು ಯಶಸ್ವಿಯಾಗಿ 
ನಡೆದಿವೆ. 2010 ರಿಂದ ಪ್ರತಿ ತಿಂಗಳು 2ನೆಯ ಮತ್ತು 4ನೆಯ ಭಾನುವಾರ ನಿರಂತರವಾಗಿ 
ನಡೆಯುತ್ತಿರುವ ಈ ಶಿಬಿರ 26.08.2018ಕ್ಕೆ 200ನೆ ಶಿಬಿರಕ್ಕೆ ಪಾದಾರ್ಪಣೆ ಮಾಡುತ್ತಿದೆ. ಇಲ್ಲಿಯವರೆಗೆ 
ಒಟ್ಟು 12,242 ಮಂದಿ ಪ್ರಯೋಜನ ಪಡೆದುಕೊಂಡಿದ್ದಾರೆ. 


ಕ್ಯಾನ್ಸರ್‌ ಜಾಗೃತಿ ಶಿಬಿರ 

ಶ್ರೀ ಶಂಕರ ಕ್ಯಾನ್ಸರ್‌ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದದ ಸಹಕಾರದಿಂದ ಕ್ಯಾನ್ಸರ್‌ ಜಾಗೃತಿ ಉಚಿತ 

ಶಿಬಿರ ದಿ: 22.04.2018 (ಶಿಬಿರ 21) ಮತ್ತು 24.06.2018 (22) ಶಿಬಿರಗಳು ನಡೆದಿವೆ. ಕಳೆದ (2015) 
ಾಾಕವಾ 5 ವರ್ಷಗಳಿಂದ ಪ್ರತಿ 2 ತಿಂಗಳಿಗೊಮ್ಮೆ 4ನೇ ಭಾನುವಾರ ನಿರಂತರವಾಗಿ ಇಲ್ಲಿಯವರೆಗೆ 22 

ಸಷ Aaa ಸ || ತಿಜರಗಳು ನಡೆದಿದ್ದು, 789 ಮಂದಿ ಪ್ರಯೋಜನ ಪಡೆದುಕೊಂಡಿದ್ದಾರೆ. 


“nn Jefe 


ಉಚಿತ ಹೃದಯ ತಪಾಸಣಾ ಶಿಬಿರ 

ಶ್ರೀ ಜಯದೇವ ಹೃದಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಸಹಕಾರದಿಂದ 2013ರಲ್ಲಿ 
ಪ್ರಾರಂಭವಾಗಿ ಇಲ್ಲಿಯವರೆಗೆ 17 ಶಿಬಿರಗಳು ಯಶಸ್ವಿಯಾಗಿ ನಡೆದಿವೆ, 1878 ಮಂದಿ ಪುಟ 
ಪಡೆದುಕೊಂಡಿದ್ದಾರೆ. 


ಪಾಲುಮದದ ತಿಮ್ಮತಪ್ರ 


ಸಾಲುಮರದ ತಿಮ್ಮಕ್ಸ - ಇವರು ಕರ್ನಾಟಕದಲ್ಲಿ ಜನಿಸಿ ನೆಲೆಸಿರುವ ಒಬ್ಬ ಭಾರತೀಯ ಪರಿಸರವಾದಿ. ತಮಗೆ ಮಕ್ಕಳಿಲ್ಲದ ಹೆ | 

ಕಾರಣಕ್ಕೆ ರಸ್ಟೆಯ ಬದಿಯಲ್ಲಿ ಆಲದ ಸಸಿಗಳನ್ನು ನೆಟ್ಟು ಅವುಗಳನ್ನೇ ಮಕ್ಕಳಂತೆ ಭಾವಿಸಿ ಬೆಳೆಸಿದ ಈಕೆ ಓರ್ವ 
ಅನಕ್ಷರಸ್ಥೆಯಾಗಿದ್ದುಕೊಂಡು ಪರಿಸರ ಗ ಮಹತ್ತರ ಕಾರ್ಯ ಮಾಡಿದುದನ್ನು ಹಲವಾರು ರಾಷ್ಟ್ರೀಯ ಮತ್ತು & 

ಅಂತರರಾಷ್ಟ್ರೀಯ ಸಂಸ್ಥೆಗಳು ಗಮನಿಸಿ ಪುರಸ್ಥರಿಸಿವೆ. ಅಲ್ಲದೆ ಈಕೆ ಮುಂದಿನ ಪೀಳಿಗೆಯ ಒಳಿತಿಗಾಗಿ ಮರಗಳಿಗೆ ನೀರುಣಿಸಿ *- 

ಬೆಳೆಸಿದ್ದಾಳೆ. ಅವರ ಸೇವೆಗೆ pe ರಾಷ್ಟ್ರೀಯ ಪೌರ ಪ್ರಶಸ್ತಿಯಿತ್ತು ಸನ್ಮಾನಿಸಲಾಗಿದೆ. ಅಮೆರಿಕ ಸಂಯುಕ್ತ ಸಂಸ್ಥಾನದ ಲಾಸ್‌ ಏಂಜಲೀಸ್‌ ಮತ್ತು 
ಓಕ್‌ಲ್ಯಾಂಡ್‌, ಕ್ಯಾಲಿಫೋರ್ನಿಯಗಳಲ್ಲಿ ಸ್ಥಿತವಾಗಿರುವ ಪರಿಸರ ಶಿಕ್ಷಣಕ್ಕಾಗಿ 'ತಿಮಕ್ಕರವರ ಸಂಪನ್ಮೂಲಗಳು | ಪರಿಸರವಾದಿ ಸಂಘಟನೆಯ 
ದ ್ಸಿ ತಿಮ್ಮಕ್ಕ ಅವರನ್ನು ಆಧರಿಸಿ 


ಜೀವನ: ತಿಮ್ಮಕ್ಕ ಅವರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲ್ಲೂಕಿನಲ್ಲಿ ಜನಿಸಿದರು. ತಂದೆ ಚಿಕ್ಕರಂಗಯ್ಯ; ತಾಯಿ ವಿಜಯಮ್ಮ ಇವರಿಗೆ ಯಾವುದೇ 
ಔಪಚಾರಿಕ ಶಿಕ್ಷಣ ಲಭ್ಯವಾಗದೆ ಹತ್ತಿರದ ಒಂದು ಕಲ್ಲು ಗಣಿಯಲ್ಲಿ ದಿನಗೂಲಿ ನೌಕರರಾಗಿ ಕೆಲಸ ಮಾಡಿದರು. ಇವರು ಚಿಕ್ಕಯ್ಯ ಎ೦ಬ ಒಬ್ಬ 
ದನಕಾಯುವವರನ್ನು ಮದುವೆಯಾಗಿದ್ದು, ಅವರು ರಾಮನಗರ ಜಿಲ್ಲೆಯ ಮಾಗಡಿ ತಾಲ್ಲೂಕಿನ ಹುಲಿಕಲ್‌ ಗ್ರಾಮದವರು. ದುರದೃಷ್ಟವಶಾತ್‌, ಇವರಿಗೆ 
ಮಕ್ಕಳಿರಲಿಲ್ಲ. ತಿಮ್ಮಕ್ಕ ಅವರು ತಮಗೆ ಮಕ್ಕಳಿರದ ದುಃಖವನ್ನು ಮರೆಯಲು ಆಲದ ಮರಗಳನ್ನು ನೆಡಲಾರಂಭಿಸಿದರು ಎಂದು ಹೇಳಲಾಗಿದೆ. 


ಕುದೂರಿನಿಂದ ಹುಲಿಕಲ್‌ ತನಕವಿರುವ ರಾಜ್ಯ ಹೆದ್ದಾರಿ 94ರಲ್ಲಿ ತಿಮ್ಮಕ್ಕರವರು ಬೆಳಸಿದ ಆಲದ ಮರಗಳು ರಸ್ತೆಯ ಸೊಬಗನ್ನು ಹೆಚ್ಚಿಸಿವೆ. ತಿಮಕ 
ಮತ್ತು ಅವರ ಪತಿ ಈ ಮರಗಳಿಂದ ಸಸಿಗಳನ್ನು ಕಸಿಮಾಡಲು ಆರಂಭಿಸಿದರು. ಮೊದಲ ವರ್ಷದಲ್ಲಿ ಹತ್ತು ಸಸಿಗಳನ್ನು ನೆರೆಯ ಕುದೂರು ಹಳ್ಳಿಯ ಬಳಿ 4 
ಕಿ.ಮೀ. ಉದ್ದಳತೆಯ ದೂರ ನೆಡಲಾಯಿತು. ಹೀಗೆಯೇ ಎರಡನೇ ವರ್ಷ ಹದಿನೈದು ಮತ್ತು ಮೂರನೇ ವರ್ಷ 20 ಸಸಿಗಳನ್ನು ನೆಡಲಾಯಿತು. 


ಇವರು ಈ ಸಸಿಗಳನ್ನು ನೆಡಲು ತಮ್ಮ ಅತ್ಯಲ್ಪ ಆದಾಯವನ್ನೇ ಬಳಸಿದರು. ಈ ಗಂಡ-ಹೆಂಡಿರು ಸಸಿಗಳಿಗೆ ನೀರುಣಿಸಲು ಬಿಂದಿಗೆ, ಕೊಳಗಗಳಲ್ಲಿ 
ನೀರನ್ನು ನಾಲ್ಕು ಕಿ.ಮೀ. ದೂರ ಸಾಗಿಸುತ್ತಿದ್ದರು, ಹಾಗೂ ಸಸಿಗಳನ್ನು ಜಾನುವಾರುಗಳ ಕಾಟದಿಂದ ತಪ್ಪಿಸಲು ಅವುಗಳ ಸುತ್ತ ಮುಳ್ಳು ಪೊದೆಗಳನ್ನು 
ಹೊದಿಸಿ ಕಾಪಾಡಿದರು. ಸಸಿಗಳು ಬೆಳೆಯಲು ನೀರಿನ ಅವಶ್ಯಕತೆಯಿರುವುದರಿಂದ, ಅವಗಳನ್ನು ಹೆಚ್ಚಾಗಿ ಮುಂಗಾರು ಮಳೆಯ ಕಾಲದಲ್ಲಿ ನೆಡಲಾಯಿತು. 


ಉದಯಸೌರಭ 


ಬಾಬಾ ಅಮ್ರೆಯವರು ಡಿಸೆಂಬರ್‌ 26, 
1914ರಂದು ಮಹಾರಾಷ್ಟದ ವಾರ್ಧಾ ಜಿಲ್ಲೆಯಲ್ಲಿರುವ 
ಹಿಂಗನ್‌ಫಾಟ್‌ ಎಂಬ ನಗರದಲ್ಲಿ ಶ್ರೀ ದೇವಿದಾಸ್‌ 
ಆಮ್ಟೆ ಮತ್ತು ಶ್ರೀಮತಿ ಲಕ್ಷ್ಮೀಬಾಯಿಯವರ ಮಗನಾಗಿ 
ಶ್ರೀಮಂತ ಕುಟುಂಬದಲ್ಲಿ ಜನಿಸಿದರು. ಬಾಲ್ಯದಿಂದಲೂ 
ಸಾಮಾಜಿಕೆ ಕಳಕಳಿಯುಳ್ಳ ಇವರು ನೊಂದವರ 
ಪರವಾದ ಅನುಕಂಪದ ಸೆಲೆಯೊಂದನ್ನ 
ಅಂತರ್ಗತವಾಗಿಸಿಕೊಂಡು ಬಂದಂತವರು. 1950ರಲ್ಲಿ 
ತಮ್ಮ ಧರ್ಮಪತ್ನಿಯ ಜೊತೆಗೂಡಿ “ಆನಂದವನ” 
ಎ೦ಬ ಕುಷ್ಠರೋಗಿಗಳ ಸೇವಾಸಂಸ್ಥೆಯನ್ನು ಆರಂಭಿಸಿ 
ಬದುಕಿನುದ್ದಕ್ಕೂ ಅವರಿಗಾಗಿ ಮೀಸಲಿಟ್ಟ ಚೇತನ. 
ಫೆಬ್ರವರಿ 9, 2008ರಂದು ಇಹಲೋಕವನ್ನು ತ್ಯಜಿಸಿದ 
ಬಾಬಾ ಆಮೈ ದೈಹಿಕವಾಗಿ ನಮ್ಮನ್ನು ಅಗಲಿದ್ದರೂ 
ಅವರ ಸಾಮಾಜಿಕ ಸೇವೆ ಚಿರಂತನವಾಗಿ ನಮ್ಮ ನಡುವೆ 
ಆದರ್ಶಪ್ರಾಯವಾಗಿ ಇದ್ದೇ ಇರುತ್ತದೆ. 


ಖ್ಯಾತ ಸಮಾಜ ಸೇವಕ, ಪರಿಸರವಾದಿ ಬಾಬಾ 
ಆಮೆ ಎಂದೇ ಹೆಸರಾಗಿದ್ದ ಮುರಳಿಧರ್‌ ದೇವದಾಸ್‌ 
ಆಮ್ಟೆ ತಮ್ಮ ಇಡೀ ಬದುಕನ್ನೇ ಸಮಾಜ ಸೇವೆಗಾಗಿ 
ಮೀಸಲಿಟ್ಟ ಸಮಾಜ ಸೇವಕ. ಸಮಾಜದಲ್ಲಿ ತುಚ್ಛವಾಗಿ 
ಕಾಣುತ್ತಿದ್ದ ಕುಪ್ಪ ರೋಗಿಗಳಿಗೆ ಪುನರ್ವಸತಿ ಕಲೆಸಲು 
ತಮ್ಮ ಜೀವನವನ್ನೇ ಸವೆಸಿದ್ದರು. ಶಾಂತಿ ಮತ್ತು 
ನ್ಯಾಯಕ್ಕಾಗಿ ಆಗಿಸಿ ಹಲವಾರು ಚಳುವಳಿಗಳನ್ನು 
ಹಮ್ಮಿಕೊಂಡಿದ್ದರು ಬಾಬಾ ಆಮ್ಟೆ ಬುಡಕಟ್ಟು ಜನರನ್ನು 
ಒಗ್ಗೂಡಿಸಿ ಅವರ ಏಳ್ಗೆಗಾಗಿ ಶ್ರಮಿಸಿದ್ದರು. ನರ್ಮದಾ 
ನದಿಗೆ ಅಡ್ಡಲಾಗಿ ಕಟ್ಟುತ್ತಿದ್ದ ಸರ್ದಾರ್‌ ಸರೋವರ್‌ 
ಅಣೆಕಟ್ಟಿನ ನಿರ್ಮಾಣವನ್ನು ವಿರೋಧಿಸಿದ್ದರು. ಉತ್ತಮ 
ಸ್ಥಿತಿವಂತ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಬಾಬಾ 
ಆಮೆ ನ್ಯಾಯಶಾಸ್ತದಲ್ಲಿ ಪಾಂಡಿತ್ಯ ಪಡೆದಿದ್ದರು. ಆಮೈ 
in ತರೆಬೇತಿ ಪಡೆದ" ಮೇಲೆ ಸ್ವಾತಂತ್ರ 
ಹೋರಾಟಕ್ಕೆ ಧುಮುಕಿ ಬ್ರಿಟೀಷ್‌ ಸಾಮ್ರಾಜ್ಯದ ವಿರುದ್ದ 
ಸಡಿದೆದ್ದಿದ್ದರು. ಬಾಬಾ ಆಮೆ ಅವರಿಗೆ" ಮ್ಯಾಗೆಸೆ, 
ಪದ್ರೀ, ಪದ್ಧಭೂಷಣ, ಗಾಂಧಿ ಶಾಂತಿ ಪಶಸಿ 
\[ ಸಸರ ಧಾ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ 
', ಪ್ರಶಸ್ತಿ ಪುರಸ್ವಾರಗಳು ಲಭಿಸಿಷೆ. 


ನಾಡಿನ ಹಿರಿಯ ಸಾಹಿತಿ - ನಾಟಕಕಾರರಾದ 

ಡಾ. ಚಂದ್ರಶೇಖರ ಕಂಬಾರ ಅವರು ಕೇಂದ್ರ ಸಾಹಿತ್ಯ 

ಅಕಾದೆಮಿ ಅಧ್ಯಕ್ಷರಾಗಿ ಆಯ್ಕೆಯಾದ ಸಂದರ್ಭದಲ್ಲಿ 

(ದಿನಾಂಕ 20-02-2018) ಸಂಘದ ಪದಾಧಿಕಾರಿಗಳು 

ಸಂಘದ ಜಾಗತಿಕ ದಾಖಲೆಯ ಪ್ರಕಟಣೆ “ಬೆಂಗಳೂರು 
ದರ್ಶನ” - ತ್ರಿವಳಿ ಗಂಥಗಳನ್ನು ನೀಡುವ ಮೂಲಕ 

ಅಭಿನಂದನೆ ಸಲ್ಲಿಸಿದರು. 


ಎಡದಿಂದ ಬಲಕ್ಕೆ : : ಸಂಘದ ಸಹಾಯಕ ಕಾರ್ಯದರ್ಶಿ 
ಶ್ರೀ ಕೆ.ಎನ್‌. ದ ಸಂಸ್ಥಾಪಕ ಗೌರವ 
ಕಾರ್ಯದರ್ಶಿ ಶ್ರೀ ಎಂ. ನರಸಿಂಹ, ನರಿಯ ಸಾಹಿತಿ 
- ನಾಟಕಕಾರರಾದ ಡಾ. ಚಂದ್ರಶೇಖರ ಕಂಬಾರ 
ಹಾಗೂ ಸಂಘದ ಕಾರ್ಯಾಧ್ಯಕ್ಷರಾದ 

ಡಾ. ಬಿ.ಎಸ್‌. ಸತ್ಯನಾರಾಯಣ ಅವರುಗಳು 
ಉಪಸ್ಥಿತರಿದ್ದರು. 


ಮುದ್ರಿತ ಅಂಚೆ 


ಉದಯಹೌರಥ 


ಉದಯಭಾನು ಕಲಾಸಂಘದ ತೈಮಾಸಿಕ ಸುದ್ದಿಪತ್ರಿಕೆ 


UDAYASOURABHA 
UDAYABHANU KALASANGHA’S QUARTERLY NEWSLETTER 


Regd. No. Karkan13916/01/1/2002/TC Declaration No. CMM/BNG/DECLINPP22/2002 
Vol.: 12 No.:2 April-June 2018 Internal circulation 
Editor : Prof. Shantharajuu Managing Editor : M. Narasimha 


ವಾರ್ಷಿಕ ಚಂದಾ ರೂ. 25-00 


ಇವರಿಗೆ 

ನಾಡಿನ ಹಿರಿಯ ಸಾಹಿತಿ-ಕವಿಗಳು ಡಾ. ಕೆ.ಎಸ್‌. ನಿಸಾರ್‌ 
ಅಹಮದ್‌ ಅವರು, 1972ರಲ್ಲಿ ತಮ್ಮ ವಿಶ್ವ ವಿಖ್ಯಾತ 
"ನಿತ್ಯೋತ್ಸವ' ಕವನವನ್ನು ಸಂಘದ ವಾರ್ಷಿಕ ಸಂಚಿಕೆ 
"ಕಲಾವಿಕಾಸಕ್ಕೆ ನೀಡಿದ್ದರು. ಅವರ 82ನೆಯ 
ಹುಟ್ಟುಹಬ್ಬದ ಸಂದರ್ಭದಲ್ಲಿ (ದಿನಾಂಕ 06-02-2018) 
ಸಂಘದ ಪದಾಧಿಕಾರಿಗಳು ಸಂಘದ ಜಾಗತಿಕ 
ದಾಖಲೆಯ ಪ್ರಕಟಣೆ “ಬೆಂಗಳೂರು ದರ್ಶನ” ತ್ರಿವಳಿ 
ಗಂಥಗಳನ್ನು ನೀಡಿ ಅಭಿನಂದನೆ ಸಲ್ಲಿಸಿದ ಸಂದರ್ಭ. 

ಅವರಿಂದ From 
ಎಡದಿಂದ ಬಲಕ್ಕೆ ಹಲ ಸಂಸ್ಥಾಪಕ ಗೌರವ ಗೌರವ ಕಾರ್ಯದರ್ಶಿ Hd R) 
ಕಾರ್ಯದರ್ಶಿ ಶ್ರೀ ಎಂ. ನರಸಿಂಹ, ನಾಡಿನ ಹಿರಿಯ ಉದಯಭಾನು ಕಲಾಸಂಘ (ನೋಂ) Ramakrishna Math Layout 
ಸಾಹಿತಿ ಮತು ಕವಿಗಳಾದ ಡಾ. ಕೆ.ಎಸ್‌. ನಿಸಾರ್‌ ಗವಿಪುರ ಸಾಲು ಛತ್ರಗಳ ಎದುರು Kempegowdanagar 
ಅಹಮದ್‌, ಸಂಘದ ಕಾರ್ಯಾಧ್ಯಕ್ಷರಾದ ಡಾ. ಬಿ.ಎಸ್‌. ಖ್ಯ ಯವ hE 
ಸತ್ಯನಾರಾಯಣ ಹಾಗೂ ಅಖಿಲ ಕರ್ನಾಟಕ ಬ್ರಾಹ್ಮಣ ತ ಗಗ Ph.: 080-26609343 
ಮಹಾಸಭಾ ಉಪಾಧ್ಯಕ್ಷರಾದ ಡಾ. ದೇ.ತಿ. ಕ್ಸ ಪಮೂರ್ತಿ i 

ಇ ದೂರವಾಣಿ : 080-26609343 

ಅವರುಗಳು ಉಪ ಪಸ್ಥಿತರಿದ್ದರು. ಟೆಲಿಫ್ಯಾಕ್ಸ್‌ : 080-26601831 

E-mail:udayabhanu_1965@yahoo.co.in Website : www.udayabhanu.org 


Printer & Publisher : Hon.Secretary, Udayabhanu Kalasangha, Kempegowdanagar, Bengaluru - 560 019. 
Telefax : 080-26601831, Ph.: 080-26609343, E-mail : udayabhanu_1965@yahoo.co.in, Website : www.udayabhanu.org 
Printed at : Keerthi Printers, ‘OMKARA #240-F, 2nd ‘B’ Main, 2nd ‘D’ Cross, 1st Phase Girinagar, Bengaluru - 560 085, Ph.: 080-26722034 / 59 


